ಕರ್ನಾಟಕ ವಿಧಾನ ಪರಿಷತ್ತು 


: 1265 
: ಶ್ರೀ ಸಿ.ಎಂ. ಲಿಂಗಪ್ಪ 
(ನಾಮನಿರ್ದೇಶನ ಹೊಂದಿದವರು) 


ಆಲೋಚಿಸಿದೆಯೇ; 


ಉತ್ತರಿಸುವ ದಿನಾಂಕ : 17-03-2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಈ ಪತ್ನಿ ಉತ್ತರ 
ಸಂ. Ras 5 
ಅ) 2004ರಲ್ಲಿ ಸ್ಥಗಿತವಾದೆಂತಹ ಅನೆಧಿಕೃತೆ ಸರ್ಕಾರಿ ಜಮೀನುಗಳಲ್ಲಿನ ಅನಧಿಕೃತ 
"| ಸಾಗುವಳಿ ಜಮೀನುಗಳನ್ನು ಸಕ್ರಮಗೊಳಿಸುವ ಸಾಗುವಳಿಯನ್ನು ಸಕ್ರಮೀಕರಣಗೊಳಿಸಲು ಕರ್ನಾಟಕ ಭೂ 
ಪ್ರಕ್ರಿಯೆಯು ಈ ತಹಲ್‌ವರೆಗೂ ನಿಂತು | ಕಂದಾಯ ಕಾಯ್ಕೆ 1964ರ ಕಲಂ 94-ಎ ಮತ್ತು 94-ಬಿ 
ಹೋಗಿದ್ದು, ಇತ್ಯರ್ಥವಾಗದೇ ಇನ್ನು | ರಡಿಯಲ್ಲಿ ನಮೂನೆ-50 ಮತ್ತು ನಮೂನೆ-53ರಲ್ಲಿ 
ಉಳಿದಿರುವ ಅರ್ಜಿಗಳನ್ನು ವಿಲೇ ಮಾಡುವ | ಸೀಕರಿಸಿರುವ ಅರ್ಜಿಗಳನ್ನು. ವಿಲೇವಾರಿ ಮಾಡಲು 
ಕುರಿತು ಸರ್ಕಾರದ ಕ್ರಮಗಳೇನು; ಕರ್ನಾಟಕ ಭೂ ಕಂದಾಯ ಕಾಯ್ದು 1964 ಕಲಂ 
- 94೫(iiಿ ಗೆ ತಿದ್ದುಪಡಿ ತಂದು ಕಾಲಕಾಲಕ್ಕೆ 
ಅವಧಿಯನ್ನು ಎಸರಿಸಿ ಅಧಿಸೂಚನೆಗಳನ್ನು 
ಹೊರಡಿಸಲಾಗಿರುತ್ತದೆ. 
ಬಾಕಿ ಇರುವ ಎಲ್ಲಾ ಅರ್ಜಿಗಳನ್ನು 
ಇತ್ಕರ್ಥಪಡಿಸಲು ದಿನಾಂಕೆ:26.04.2022 ರವರೆಗೆ 
ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ. 
3 ಮುಂದುವರೆದು, ಸರ್ಕಾರದ ಸುತ್ತೋಲೆ 
ಸಂಖ್ಯೇಆರ್‌ಡಿ 02 ಎಲ್‌ಜಿಪಿ 2021 ದ: 30.01.2021 ರ 
ಸುತ್ತೋಲೆಯಲ್ಲಿ ಬಾಕಿ ಇರುವ ಎಲ್ಲಾ ಅರ್ಜಿಗಳನ್ನು 
ಶೀಘವಾಗಿ ಇತೃರ್ಥಪಡಿಸುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 
ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ. 
ಈ 7ರಾನ್ಯದ ಯಾನ್‌ `` ಯಾವ ಸವಗ್ಸ್‌ ರ್ಫಾಟಕ ಭೊ" ಕಂದಾಯ ನಾಷ್ಟಾ 964ರ ಇವರ! 
| ಸಕ್ರಮಗೊಳಿಸುವ ಕಾರ್ಯ ಪ್ರಗತಿಯಲ್ಲಿದೆ; 94-ಎ ರ ಪ್ರಕಾರ ಆಯಾ ವಿಧಾನಸಭಾ ಕ್ಷೇತ್ರವಾರು 
ಬಗರ್‌ ಹುಕುಂ ಸಮಿತಿ ರಚಿಸಲು ಅವಕಾಶವಿದ್ದು, 
ಅದರಂತೆ ಒಟ್ಟು 135 ಬಗರ್‌ಹುಕುಂ ಸಮಿತಿಗಳನ್ನು 
ರಚಿಸಲಾಗಿದ್ದು, ಸದರಿ ಸಮಿತಿಗಳು 
ಕಾರ್ಯನಿರ್ವಹಿಸುತ್ತಿವೆ. 
ನು ಕಲವು ತಾಲ್ಲೂಕುಗಳಲ್ಲಿ ವಸರ ಚಾ ಕಂದಾಯ ಕಾಯ್ದೆ 1964ರ FOTN 
ಅನಾದರಣೆಯಿಂದ ಸಕ್ರಮಗೊಳಿಸುವ |94-ಎ ರ ಪ್ರಕಾರ ಆಯಾ ವಿಧಾನಸಭಾ ಕ್ಷೇತವಾರು 
y ಕಾರ್ಯಚಾಲನೆಗೊಳ್ಳದಿರುವ ಸಂದರ್ಭದಲ್ಲಿ ಬಗೆರ್‌ ಹುಕುಂ ಸಮಿತಿ ರಚಿಸಲು ಅವಕಾಶವಿದ್ದು ಆ 
ಸರ್ಧಾರ ''ಫರರ್ಕಾಯ 'ಮಾರ್ಗ ಕುರಿತು-|-ಮೇಠೆಗೆ :ಬಗರ್‌ ಹುಕುಂ ಸಮಿತಿಗಳನ್ನು ರಚಿಸಲಾಗುತ್ತಿದೆ. | 


ಅಂತಹ ಸಮಿತಿಗೆ ಸಂಬಂಧಪಟ್ಟ ವಿಧಾನ ಸಭಾ ಸದಸ್ಯರು 


ಅಧ್ಯಕ್ಷರಾಗಿದ್ದು, ಮೂವರು ಅಧಿಕಾರೇತರ ನಾಮ 
ನಿರ್ದೇಶಿತ ಸದಸ್ಯರುಗಳನ್ನು ಒಳಗೊಂಡಿದ್ದು, 
ಸಮಿತಿಯ 


ಸಂಬಂಧಪಟ್ಟ ತಾಲ್ಲೂಕಿನ ತಹಶೀಲ್ದಾರರು 
ಸದಸ್ಯ ಕಾರ್ಯದರ್ಶಿಯಾಗಿರುತ್ತಾರೆ. 


ಕಾಲಮಿತಿಯೊಳಗೆ ಇತ್ಯರ್ಥಪಡಿಸಲು ಸರ್ಕಾರ 
ಕ್ರಮವಹಿಸುವುದು? 


ಈ) [ಬಾಕಿ ಉಫನರುವ ಅರ್ಜಿಗಳನ್ನು ಯಾವ] ಬಾಕಿಯಿರುವ ಅರ್ಜಿಗಳನ್ನು ಇತೃರ್ಧೆಪಡಿಸಲು' 


ದಿನಾಂಕ:26.04.2022 ರವರೆಗೆ ಕಾಲಾವಕಶವನ್ನು 
ವಿಸ್ತರಿಸಲಾಗಿದೆ. 
ಮುಂದುವರೆದು, ಸರ್ಕಾರದ ಸುತ್ತೋಲೆ 


ಸಂಖ್ಯೆಆರ್‌ಡಿ 02 ಎಲ್‌ಜಿಪಿ 2021, ದೆ: 30.01.2021 ರ 


ಸುತ್ತೋಲೆಯಲ್ಲಿ ಬಾಕಿ ಇರುವ ಎಲ್ಲಾ ಅರ್ಜಿಗಳನ್ನು | 
ಶೀಘ್ರವಾಗಿ ಇತ್ಯರ್ಥಪಡಿಸುವಂತೆ' ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ | 


ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ. 


ಸಂಖ್ಯೆ ಆರ್‌ಡಿ 53 ಎಲ್‌ಜಿಕ್ಕೂ 2021 


ಘಿ ಮ 
EE 


ಕಂದಾಯ ಸಚಿವರು. 


